ಕರ್ನಾಟಕ ವಿಧಾನ ಪರಿಷತ್ತು 


ನಿಧಾನ ಪರಿಷತ್ತ ಸದಸ್ಯರ ಹೆಸರು: | ಶ್ರೀ ಬಿ.ಜಿ.ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಯಾದಗಿರಿ ಜಿಲ್ಲೆಯಲ್ಲಿ ಸರ್ಕಾರವು ಸರ್ಕಾರಿ 
ಮೆಡಿಕಲ್‌ ಕಾಲೇಜು ನಿರ್ಮಾಣದ 
ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆಯೇ; 
ಆಗಿದ್ದಲ್ಲಿ, ವಸ್ತು.ಸ್ಥಿತಿಯ ಮಾಹಿತಿ ನೀಡುವುದು; 


ಸದರಿ ಮೆಡಿಕಲ್‌ ಕಾಲೇಜನ್ನು ಪ್ರಾರಂಭಿಸಲು 
ಎಷ್ಟು ಎಕರೆ ಭೂಮಿಯನ್ನು ನಿಗಧಿಪಡಿಸಿದೆ; 
(ವಿವರ ನೀಡುವುದು) 


ಸರ್ಕಾರಿ ಮೆಡಿಕಲ್‌ ಕಾಲೇಜು ಸಾರ್ವಜನಿಕ 
ಸೇವೆಗೆ ಎಂದಿನಿಂದ ಲಭ್ಯವಾಗಲಿದೆ? (ವಿವರ 
ನೀಡುವುದು) 


ಸಂಖ್ಯೆ: ಎಂಇಡಿ 185 ಎಂಪಿಎಸ್‌ 2021 


ಯಾದಗಿರಿ ಜಿಲ್ಲೆಯಲ್ಲಿ ಸರ್ಕಾರವು ಯಾದಗಿರಿ 
ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸರ್ಕಾರಿ ಮೆಡಿಕಲ್‌ 
ಕಾಲೇಜಿನ ನಿರ್ಮಾಣದ ಕಾಮಗಾರಿಯನ್ನು 
ಪ್ರಾರಂಭಿಸಲಾಗಿದೆ. ಪ್ರಸ್ತುತ ಶೈಕ್ಷಣಿಕ ಬ್ಲಾಕ್‌, ಮಹಿಳಾ 
ಮತ್ತು ಪುರುಷರ, ಸಿಬ್ಬಂದಿ ಹಾಗೂ ಡಿ-ಗ್ರೂಪ್‌ ನೌಕರರ 
ವಸತಿ ಗೃಹಗಳ ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ. . 
ಸದರಿ ಕಾಲೇಜನ್ನು ಪ್ರಾರಂಭಿಸಲು ಯಾದಗಿರಿ ಜಿಲ್ಲೆ 
ಮತ್ತು ತಾಲೂಕಿನ ಮುದ್ದಾಳ ಹೋಬಳಿ ಗ್ರಾಮದ 
ಸೀಮಾಂತರದ ಸರ್ವೆ ನಂ.28/1ರಲ್ಲಿ 13 ಎಕರೆ 18 
ಗುಂಟೆ ಮತ್ತು ಸರ್ವೆ ನಂ.24ರಲ್ಲಿ 17 ಎಕರೆ 20 ಗುಂಟೆ 
ಒಟ್ಟು 30 ಎಕರೆ ಮತ್ತು 38 ಗುಂಟೆ ಭೂಮಿಯನ್ನು 
ನಿಗಧಿಪಡಿಸಿದೆ. 
ಸರ್ಕಾರಿ ಮೆಡಿಕಲ್‌ ಕಾಲೇಜು 2021-22ನೇ ಸಾಲಿನಲ್ಲಿ 
ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ. 


(ಡಾ.ಕೆ.ಸುಧಾಕರ್‌) 
ವೈದ್ಯಕೀಯ ಶಿಕ್ಷಣ ಹಾಗೂ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖಾ ಸಚಿವರು 


